KA/ BG-GPO/2515NNPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೭, ೨೦೦೮ (ಚೈತ್ರ ೨೮, ಶಕ ವರ್ಷ ೧೯೩೦) ಸಂಚಿಕೆ ೧೬ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ತಹಸೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಯಲಹಂಕ ಉಪನಗರ, ಬೆಂಗಳೂರು 
ಸಾರ್ವಜನಿಕ ಪ್ರಕಟಣೆ 
ಸಂಖ್ಯೆ: ಎಲ್‌ಎನ್‌ಡಿ (ಎನ್‌ಎ) ಸಿಆರ್‌: 507:2007-08 
ನಮೂನೆ-27 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸಾರ್ವಜನಿಕ ಹಳ್ಳದ ಭಾಗವು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಳ್ಳದ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಹಳ್ಳದ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ 
ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

2. ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ 
ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90(ತೊಂಬತ್ತು) ದಿವಸಗಳ ಒಳಗೆ 
ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅ೦ತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ 
ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಂ 
ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರ್‌ಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ 
ಆಕ್ಷೇಪಣೆಗಳನ್ನು ಮತ್ತು ಕ್ಷೈಂಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರ್‌ ಪರಿಶೀಲಿಸತಕ್ಕದ್ದು. 


ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು : . ಯಲಹಂಕ 
ತಾಲ್ಲೂಕು : ಬೆಂಗಳೂರು ಉತ್ತರ (ಅಪರ) ತಾ: 
ಜಿಲ್ಲೆ : ಬೆಂಗಳೂರು ನಗರ 


(೫೬೧) 


೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೭, ೨೦೦೮ ಭಾಗ - ೬ 





ಪತ್ರ, 

ಖರಾಬು ಹಳ್ಳದ ಮೊದಲಾದುದರ ಭಾಗ ಅಥವಾ : ಖರಾಬು ಹಳ್ಳ 

ಭಾಗದ ವರ್ಣನೆ 

ಖರಾಬು ಹಳ್ಳದ ಭಾಗ ಅಥವಾ ಭಾಗಗಳ : 0-11 ಗುಂಟೆ ಎರಡು ತಾಕುಗಳಲ್ಲಿ 

ಸರಿಸುಮಾರು ವಿಸ್ತೀರ್ಣ 

ಮೇರೆ | ಪೂರ್ವಕ್ಕೆ: ಸ.ನಂ.144ರ ಉಳಿಕೆ ಜಮೀನು 
ಪಶ್ಚಿಮಕ್ಕೆ: ಡೆ 


ಉತ್ತರಕ್ಕೆ: ದೇವನಹಳ್ಳಿ ರಸ್ತೆ 
ದಕ್ಷಿಣಕ್ಕೆ: ಅಳ್ಳಾಳಸಂದ್ರ ಗ್ರಾಮದ ಗಡಿ 
ತಹಸೀಲ್ದಾರ್‌ 
ಪಿ.ಆರ್‌. 109 ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು 


ಯಲಹಂಕ ಉಪನಗರ. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 68/07-08, ದಿನಾಂಕ: 24ನೇ ಫೆಬ್ರವರಿ 2008 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ 
ಉದ್ದೇಶಕ್ಕಾಗಿ ಆಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ 
ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4 ನೇ ಪ್ರಕರಣದ (1)ನೇ 
ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ 
ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ 
ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು 
ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು 
ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂಇ 13 ಎಕ್ಕ್ಯೂಡಬ್ರ್ಯೂ 2004 ದಿನಾಂಕ 17-6-2004 ರಂತೆ ಅನುಮತಿ ನೀಡಿರುತ್ತದೆ ಹಾಗೂ 
ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ 
ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೇಶಿಸಿರುತ್ತದೆ. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣದಾರ ಅಢವಾ ಇತರೆ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ 
ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ 
ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ 
ಮಾಡಿ ಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಭೂ ಅರ್ಜನೆ 
ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು, ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ 
ನಕ್ಸೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 















































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೭, ೨೦೦೮ ೫೬೩ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಬ್ಬೇಘಟ್ಟ ಗ್ರಾಮ: ಮೇಲಿನವಳಗೆರಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವ ದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ 
ಸಂ ಹೆಸರು ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
1 ಗೋಮಾಳ ,ಕೆಂಪನಾಯ್ಕ ಬಿನ್‌ ಗೋಮಾಳ, 192 ಖುಷ್ಕಿ ಉಳಿಕೆ ಉಳಿಕೆ 128 ಉಳಿಕೆ 0-03 0-06 
`ರಾಮನಾಯ್ವ ಬ್ಯಾಟಪ್ಪ ಬಿನ್‌ ತೋಪೇಗೌಡ | ಬ್ಯಾಟಪ್ಪ 
2 ಟಿ. ಶಿವಣ್ಣ ಬಿನ್‌ ತೋಪೇಗೌಡ ಟಿ. ಶಿವಣ್ಣ 128/5ಬಿ1 ಖುಷ್ಕಿ ಉಳಿಕೆ ಉಳಿಕೆ 128/5ಬಿ2 192 0-05 0-09 
3 ಟಿ. ಕೆಂಪೇಗೌಡ ಬನ್‌ ತೋಪೇ ಗೌಡ ಟಿ. ಕೆಂಪೇಗೌಡ 128/5ಬ2 ಖುಷ್ಕಿ ಉಳಿಕೆ ಉಳಿಕೆ 128/5ಬಿ3 | 128/5ಬ1 | 0-10 0-17 
4 ಪಿ. ಶಿವಕುಮಾರ್‌ ಬಿನ್‌ ಪುಟ್ಟೇಗೌಡ ಪಿ. ಶಿವ ಕುಮಾರ್‌ 128/5ಬಿ3 ಖುಷ್ಕಿ 128/5 ಉಳಿಕೆ ಉಳಿಕೆ 128/5ಬಿ2 | 0-08 0-14 
ಸಿ10 
ವ ಪಿ. ಶಿವಕುಮಾರ್‌ ಬಿನ್‌ ಪುಟ್ಟೇಗೌಡ ಪಿ. ಶಿವ ಕುಮಾರ್‌ 128/5ಸಿ10 ಖುಷ್ತಿ 128/5ಸಿ4 | 128/5ಬಿ3 | ಉಳಿಕೆ ಉಳಿಕೆ 0-01 1/2 0-03 
6 ಟಿ. ಶಿವಣ್ಣ ಬಿನ್‌ ತೋಪೇಗೌಡ ಟಿ. ಶಿವಣ್ಣ 128/5ಸಿ4 ಖುಷಿ 128/5ಸಿ3 | 128/5 ಉಳಿಕೆ ಉಳಿಕೆ 0-09 0-15 
ಸಿ10 
7 ಎಂ. ಮಂಜಯ್ಯ ಬಿನ್‌ ಲೇ. ಮುದೇಗೌಡ ಎಂ. ಮಂಜಯ್ಯ 128/5ಸಿ3 ಖುಷ್ತಿ 128/5ಡಿ 128/5ಸಿ4 | 128/5ಸಿ4 ಉಳಿಕೆ 0-04 0-07 
ರಂಗಯ್ಯ ಬಿನ್‌ ಕೆಂಪಯ್ಯ ರಂಗಯ್ಯ 128/58 ಖುಷ್ಕಿ 128/1 128/5ಸಿ3 | ಉಳಿಕೆ ಉಳಿಕೆ 0-04 0-07 
9 ರಂಗಯ್ಯ ಬಿನ್‌ ಚನ್ನಬೋರೇಗೌಡ, ಚನ್ನಬೋರೇ ಗೌಡ, | 128/1 ಖುಷಿ 127 128/5ಡಿ ಉಳಿಕೆ ಉಳಿಕೆ 0-13 0-22 
ಮುದ್ದಪ್ಪ ಬಿನ್‌ ಚನ್ನಬೋರೇಗೌಡ, ಎಂ.ಸಿ. ಮರಿಗೌಡ, 
ಮಂಜಯ್ಯ ಬಿನ್‌ ಚನ್ನಬೋರೇಗೌಡ, 
ೇೀಪೇಗೌಡ ಬನ್‌ ಚನ್ನಬೋರೇ ಗೌಡ, 
ಮರೀಗೌಡ ಬಿನ್‌ ಚನ್ನಬೋರೇಗೌಡ 
10 ನಂಜಪ್ಪ ಬಿನ್‌ ಕೆಂಪೇಗೌಡ, ಚನ್ನಗಿರಿ ಬಿನ್‌ ಚನ್ನಗಿರಯ್ಯ, 127/1 ಖುಷ್ಕಿ 169 128/1 127/2 ಉಳಿಕೆ 0-16 0-31 
ದಾಸಯ್ಯ, ಸಾವಿತ್ರಮ್ಮ ಕೋಂ ಹೆಚ್‌. ಸಾವಿತ್ರಮ್ಮ 
ಗೋಪಾಲಯ್ಯ 
11 ನಂಜಪ್ಪ ಬಿನ್‌ ಕೆಂಪೇಗೌಡ, ಚನ್ನಗಿರಿ ಬಿನ್‌ ಚನ್ನಗಿರಯ್ಯ, 127/2 ಖುಷ್ಕಿ 169 128/1 ಉಳಿಕೆ 127/1 0-06 0-12 
ದಾಸಯ್ಯ, ಸಾವಿತ್ರಮ್ಮ ಕೋಂ ಹೆಚ್‌. ಸಾವಿತ್ರಮ್ಮ 
ಗೋಪಾಲಯ 























































































































೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೭, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವ ದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ 
ಸಂ ಹೆಸರು ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಮೀರ್ಣ ಆಕಾರ 

12 ನಂಜೇಗೌಡ ಬಿನ್‌ ಶಿವೇಗೌಡ ನಂಜೇಗೌಡ 169 ಖುಷ್ಕಿ ಉಳಿಕೆ 127 128 ಉಳಿಕೆ 0-10 0-22 

13 ಎಂ.ಬಿ. ಜಗದೀಶ್‌ ಬಿನ್‌ ಬುಡ್ಡೇಗೌಡ ಎಂ. ಎಲ್‌. ತಮ್ಮಣ್ಣ, 125/3 ಖುಷ್ಕಿ ಉಳಿಕೆ ಉಳಿಕೆ 125/2 169 0-18 0-40 

ಎಂ.ಬಿ. ಜಗದೀಶ್‌ 

14 ರಂಗಯ್ಯ ಬಿನ್‌ ನಂಜೇಗೌಡ,ಮುದ್ದಯ್ಯ ಬಿನ್‌ | ರಂಗಯ್ಯ, ಮುದ್ದಯ್ಯ, | 125/2 ಖುಷ್ಕಿ ಉಳಿಕೆ ಉಳಿಕೆ 125/3 125/1 0-08 0-18 

ಸಂಜೀವಯ್ಯ, ಎಂ.ಪಿ. ಗೋಪಾಲಯ್ಯ ಎಂ.ಪಿ. ಗೋಪಾಲಯ್ಯ 

15 ರಂಗಯ್ಯ ಬಿನ್‌ ರಂಗಯ್ಯ ರಂಗಯ್ಯ 125/1 ಖುಷ್ಕಿ ಉಳಿಕೆ ಉಳಿಕೆ 173 125/2 0-15 0-33 

16 ಎಂ.ಪಿ. ಗೋಪಾಲಯ್ಯ ಬಿನ್‌ ಪುಟ್ಟೇಗೌಡ, ಪಿ. | ಎಂಪಿ. ಗೋಪಾ ಲಯ್ಯ | 235 ಖುಷ್ಕಿ ಉಳಿಕೆ ಉಳಿಕೆ 173 234 0-10 0-34 

ಶಿವೇಗೌಡ ಬಿನ್‌ ಪುಟ್ಟೇಗೌಡ, ಎಂ.ಪಿ. ರವಿ 
ಬಿನ್‌ ಪುಟ್ಟೇಗೌಡ 

17 ಲೋಕೇಶ್‌ ಬಿನ್‌ ಶಿವಣ್ಣ ಲೋಕೇಶ್‌ 234 ಖುಷ್ಕಿ ಉಳಿಕೆ ಉಳಿಕೆ 133 235 0-04 0-14 

18 ಅಣ್ಣಪ್ಪ ಬಿನ್‌ ಬ್ಯಾಟಪ್ಪ ಅಣ್ಣಪ್ಪ 236 ಖುಷ್ಕಿ ಉಳಿಕೆ 234,235 172 ಉಳಿಕೆ 0-07 0-24 

19 ಟಿ. ವೆಂಕಟೇಶ್‌ ಬಿನ್‌ ಎಂ.ಎಲ್‌. ತಮ್ಮಣ್ಣ, ಟಿ.ವೆಂಕಟೇಶ್‌, 134/1 ಖುಷ್ಕಿ ಉಳಿಕೆ ಉಳಿಕೆ ಗಡಿ 236,173 (| 0-03 0-11 

ಶಂಕರಯ್ಯ ಬಿನ್‌ ಉಡುಸಯ್ಯ ಶಂಕರಯ್ಯ 

20 ಶಂಕರಯ್ಯ ಬಿನ್‌ ಉಡುಸಯ್ಯ ಶಂಕರಯ್ಯ 172 ಖುಷ್ಕಿ ಉಳಿಕೆ ಉಳಿಕೆ ಗಡಿ 236,173 0-18 0-62 

21 ಭೈರಶೆಟ್ಟಿ ಭೈರಶೆಟ್ಟಿ 133/1 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 234 0-07 

22 ನಾರಾಯಣಶೆಟ್ಟಿ ಬಿನ್‌ ನಂಜಶೆಟ್ಟಿ ನಾರಾಯಣ ಶೆಟ್ಟಿ 133/2 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 234 0-07 

ಒಟ್ಟು 4-26 1/2 
ಘೋಷ್ಟಾರೆ 
ಕ್ರಸಂ ಗ್ರಾಮದ ಹೆಸರು ಖುಷ್ಕಿ ಜುಮ್ಲಾ 
1 ಮೇಲಿನವಳಗೆರೆಹಳ್ಳಿ 4-26 1/2 4-26 1/2 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 80 ತುಮಕೂರು ಜಿಲ್ಲೆ, ತುಮಕೂರು. 





























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೭, ೨೦೦೮ ೫೬೫ 


ಯವ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ರದ್ದಿಯಾತಿ ಅಧಿಸೂಚನೆ 
ಕ್ರಮಾಂಕ: ಆರ್‌.3.ಎಲ್‌.ಎ.ಕ್ಯೂ.ಎಸ್‌.ಆರ್‌.1/07-08, ದಿನಾಂಕ: 21ನೇ ಫೆಬ್ರವರಿ 2008 

1991ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇ೦ದ್ರ ಅಧಿನಿಯಮ 1894 ರ 1) ರ 4ನೇ ಪ್ರಕರಣದ (1 ಉಪ 
ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರಕ್ಕೆ ಮುಂದೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳ ಭೂ ಸ್ವಾಧೀನ ಹೊರಡಿಸಿರುವ ಕ್ರಮಾಂಕ ಆರ್‌.3.ಎಲ್‌.ಎ.ಕ್ಯೂ.ಎಸ್‌.ಆರ್‌.1/07-08 
ದಿನಾಂಕ 27.08.2007 ಅಧಿಸೂಚನೆಯ ದಿನಾ೦ಕ 6.9.2007ರ ಕರ್ನಾಟಕ ರಾಜ್ಯ ಪತ್ರದ ಭಾಗ ಸಂಖ್ಯೆ 6 ರಲ್ಲಿ ಪುಟ 714 ರಿಂದ 719 ರಲ್ಲಿ ಪ್ರಕಟವಾಗಿರುತ್ತದೆ. ಜ೦ಟಿ ಅಳತೆ ತಃಖ್ತೆಯ 
ರೀತ್ಯಾ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಶಿವಮೊಗ್ಗ ತಾಳಗುಪ್ಪ ರೈಲ್ವೇ ಬ್ರಾಡ್ಜೇಜ್‌ ನಿರ್ಮಾಣಕ್ಕೆ ಒಳಪಡದೆ ಇರುವುದರಿಂದ ಭೂ ಸ್ವಾಧೀನ ನಡವಳಿಯನ್ನು ಈ ಮೂಲಕ ಕೈ 
ಬಿಡಲಾಗಿದೆ. 
































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಸೋಮಶೆಟ್ಟಿಕೊಪ್ಪ, 
ಚಿಕ್ಕಮರಸ, ಬಾಳೇಕೊಪ್ಪ 
ಭೂ ಸ್ವಾಧೀನ ಚಕ್ಕುಬಂದಿ 
ಕ ಭವದಾರರ ಮಿ 
ಸ ಖಾತೆದಾರರ ಹೆಸರು ಕ್‌ el ಪಟ್ಟ ಜಾ ಬ್ರಹ 
ಸಂ. ಹೆಸರು ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
1 | ಚಿಕ್ಕ ಮರಸ ಗ್ರಾಮ ಸಂತ 5/1 ಸ.ನಿ.ತ 0.02 ಬಾಳೆಕೊಪ 
ಹ ಸ ಎ (ಸ್ತು 5.63 |ಬಾಳೆಕೊಪ್ಪ ಗಡಿ, 4/2 74 ಪ್ಪ | ರಷ್ವೀ ರಸ್ತೆ 
1) ವಾಸಪ ಬಿನ್‌ ಮಾರಪ ಲ ಗಡಿ ಲವ ಎ 
2) ಎಸ್‌. ಬಸವರಾಜಪ ಬಿನ್‌ ನಂಜಪ ಸ್ವಂತ 5/4 ಸ.ನಿ.ತ 0.01 2.00 |ಬಾಳೆಕೊಪ್ಪ ಗಡಿ| ರೈಲ್ವೇ ರಸ್ತೆ 5/4 5/4 
3) ಎಂ.ಎಸ್‌. ಮಂಜುನಾಥ ಬಿ $ ಸ್ಪಂತ 18/2 ಸ.ನಿ.ತ 0.02 ಉಳಿಕೆ 
) ನಾಭಿ ಇ 1 ಸಸಿ 6.07 18/3 18/1 18/3 
ಶಂಕರಪ್ಪ ಜಮೀನು 
4) ಎಂ.ಎಸ್‌. ಮಂಜುನಾಥ ಬಿ ತ ಸಂತ 19/ ಸ.ನಿ.ತ 0.04 19/ರ ಉಳಿಕೆ 
) 4 ನಾರ್‌ ತ ಡೆ ಎ (ಜೃ 7.02 19/2 20/4 19/2 
ಶಂಕರಪ್ಪ ಜಮೀನು 
5) ಎನ್‌.ಜಿ. ಚಂದ್ರಪ ಬಿನ್‌ ಗುರುಬಸಪ್ಪ ಸ್ವಂತ 19/2 ಸ.ನಿ.ತ 0.12 19 ಉಳಿಕೆ 
ನಸ ಸ 9 1.93 22/ 20/4 19/3 
ಜಮೀನು 
6) ಸಾವಿತ್ರಮ್ಮ ಕೋ೦ ಮಲ್ಲಪ್ಪ ಸಂತ 19/3 ಸ.ನಿ.ತ 0.08 ಸೋಮಶೆಟಿ 
$ ಈಸಲು ವ 5.98 12/1 ಆ 19/2 18/3 
ಕೊಪ ಗಡಿ 
7) ಚಂದ್ರಮತಿ ಕೋಂ ಷಣ್ಮುಕಪ್ಪ ಸ್ವಂತ 20/4 ಸ.ನಿ.ತ 0.12 6.67 22/ ಉಳಿಕೆ ಜಮೀನು 22/6 19/2 
8) ಎಂ.ಶಿವಯ್ನ ಬಿನ್‌ ಮಾದಯ ಸಂತ 22/ ಸ.ನಿ.ತ 0.24 ಉಳಿಕೆ 
) ಜ್‌ 5 ಇ ೧. [೪% 4.90 12/ 20/4 ಸ 2 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೭, ೨೦೦೮ ಭಾಗ - ೬ 
















































































ಭೂ ಸ್ವಾಧೀನ ಚಕ್ಕುಬಂದಿ 
ಕ. ಅನುಭವದಾರರ ಜಮೀ 
ಖಾತೆದಾರರ ಹೆಸರು ತ ಸ. ನಂ. | ತರಹೆ ನಭ ಆಕಾರ 
ಸಂ. ಹೆಸರು ವಿಸ್ಮೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
9) ಚನ್ನಪ್ಪ ಬಿನ್‌ ದೊಡ್ಡತೀರ್ಥಪ್ಪ ರಾಮ ಸ್ವಂತ 25 ಸ.ನಿ.ತ 0.04 
ಚಂದದೇವರು ಇ.ಮಲೇಶಪ ಬಿನ್‌ ಈಶರಪ 
ಎಂ.ಮಂಜಪ್ಪ ಬಿನ್‌ ಈರಪ್ಪ ಡಿ.ಕುಬೇರಪ್ಪ 8.39 4/1 11 22/ ಟು 12 
ಬಿನ್‌ ಧೂಪಣ್ಣ ಈ. ದತ್ತುಕುಮಾರ ಸ್ವಾಮಿ 
ತಾಯಿ ಶಾಂತಮ್ಮ 
ಒಟ್ಟು 1.29 
ದ್‌ ಕೆ ನ pe] ಡ್‌ 
ಬಾಳೆಕೊಪ್ಪ ಗ್ರಾಮ: ಸ್ವಂತ 138 ಸ.ನಿ.ತ 0.15 119 139 ಚಿಕ್ಕಮರಸ 148 ಉಳಿದ 
1) ಪಿ.ಮಲೇಶಪ್ಪ ಬಿನ್‌ ಎಂ.ಎನ್‌. ಪರಪ್ಪ ಗಡಿ ಜಮೀನು 
2) ಶಕುನಪ್ಪ ಬಿನ್‌ ಲಕ್ಷ್ಮಣಪ್ಪ ಸಂತ 139 ಸ.ನಿ.ತ 0.08 1.19 140 138/ 148 ಉಳಿದ 
140 ಸ.ನಿ.ತ 0.02 1.25 141 139 145 ಜಮೀನು 
3) ಕೆ.ಹನುಮಂತಪ್ಪ ಬಿನ್‌ ಸಂಕಣ್ಣ ಸ್ಪಂತ 149/6 ಸ.ನಿ.ತ 0.02 1.12 ಸ ತ ತ ಜೆ 
4) ಹೆಚ್‌. ನಿಂಗಪ ಬಿನ್‌ ಬೋರಪ ಹುಳ್ಳಿಕ್ಕಿ ಸ್ವಂತ 157 ಸ.ನಿ.ತ 0.11 1.25 157 157/4 158/2 156 
ದ್‌ ದ್‌ ಡ್‌ ಡ್‌ ಡ್‌ 
5) ಕೆ.ಗಿರಿಯಪ್ಪ ಬಿನ್‌ ತಿಮ್ಮಪ್ಪ ರೇಣುಕಮ್ಮ ಸ್ವಂತ 148 ಸ.ನಿ.ತ 1.00 112 149 ಚಿಕ್ಕ ಮರಸ 155 138 ರಿಂದ 
ಗುರುಪಾದಪ್ಪ ಗಡಿ 149 
6) ಬಿ.ಟಿ. ಗೇಂದಪ ಬಿ ಗಪ ಸಂತ 149/1 ಸ.ನಿ.ತ 0.09 
ತ ಬಸು ಸಂ ಫಿ 144 ಉಳಿಕೆ | ಹಳೆ ರೈಲ್ವೇ 
ಬಿ.ಟಿ. ಕೃಷ್ಣಪ್ಪ ಬಿ.ಟಿ.ಬಸವರಾಜ ಬಿನ್‌ 0.73 149/2 154 ಪ 
ಟ್ಟು ಜಮೀನು ರಸ್ತೆ 
ತಿಮ್ಮಪ್ಪ ಡು 
7) ಬಸಮ ಕೋಂ ರಂಗಪ ಸಂತ 149/2 ಸ.ನಿ.ತ 0.04 ಿಕೆ 
RS ಸ ಎ ಬ 81 150 149/1 ಭಃ 149/6 
ಜಮೀನು 
ದ್‌ ಸ್‌ ಡ್‌ ಡ್‌ 
8) ಈರಪ್ಪ ಬಿನ್‌ ಬಸ್ಸಪ್ಪ ಕಲ್ಲೆ ಸ್ವಂತ 152/2 ಸ.ನಿ.ತ 0.01 152/2 ಉಳಿಕೆ 152/2 
1.19 ಜರು 154 ಉಳಿಕೆ 141/ 
ಜಮೀನು 
9) ಚಂದ್ರಶೇಖರಪ್ಪ ಬಿನ್‌ ಬೋರಪ್ಪ ಸ್ವಂತ 154 |ಸನಿತ| 0.2 154ರ 
ಮಲ್ಲೇಶಪ್ಪ ಬಿನ್‌ ವೀರೇಶಪ್ಪ 1.05 155/2 158/2 ಉಳಿಕೆ ರೈಲ್ವೇ ರಸ್ತೆ 
ಜಮೀನು 








ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೭, ೨೦೦೮ ೫೬೭ 





















































Ld 
ಭೂ ಸ್ವಾಧೀನ ಚಕ್ಕುಬಂದಿ 
ಕ. ಅನುಭವದಾರರ ಜಮೀನಿನ 
J ಖಾತೆದಾರರ ಹೆಸರು | ಸ. ನಂ. | ತರಹೆ ಆಕಾರ 
ಸಂ. ಹೆಸರು ವಿಸ್ಮೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
10) ಮಹೇಶ್ವರಪ್ಪ ಬಿನ್‌ ನೀಲಣ್ಣ ಕಮ್ಮಾರ ಸ್ವಂತ 155 ಸ.ನಿ.ತ 102 91 154 ಉಳಿಕೆ 156 148 
ಜಮೀನು 
11) ಕೆ. ಶಿವಪ್ಪ, ಹೆಚ್‌.ನಿ೦ಗಪ್ಪ, ಹೆಚ್‌. ಬಸ್ಸಪ್ಪ ಸ್ವಂತ 156 ಸ.ನಿ.ತ 1.03 70 154 ಉಳಿಕೆ ಗ ಕ 
ಬಿನ್‌ ಬೋರಪ್ಪ ಉಳ್ಳಕ್ಕಿ ಜಮೀನು 
12) ಟಿ. ವಿಜಯೇಂದಪ, ಟಿ.ಮಂಜಪ ಬಿನ್‌ ಸ್ಪಂತ 157/3ಬಿ | ಸಂತ 0.01 ಉಳಿಕೆ ಉಳಿಕೆ 
PE ಅ ಬ ವ ವ 1.22 157/4 156 
ಪರೇಶ್ವರಪ್ಪ ಜಮೀನು ಜಮೀನು 
13) ಮಲ್ಲೇಶಪ್ಪ ಬಿನ್‌ ಕಾಡಪ್ಪ ಸ್ಪಂತ 158 ಸ.ನಿ.ತ 0.01 0.39 154 158/2 158 157/5 
ಒಟ್ಟು 4.31 
ಭಾಸ ಸಜ ಗ್ರಾಮ ತ ಸ್ವಂತ 17 ಸ.ನಿ.ತ 0.11 155 16 18 ಉಳಿಕೆ ಓಣಿ 
1) ಕೆ.ಎಂ. ಹಾಲಪ ಬಿನ್‌ ಮಂಜಪ ಜಮೀನು 
2) ಕೆ.ರುದ್ರೇಶಪ ಬಿನ್‌ ವೀರಭದ್ರಪ ಸ್ಪಂತ 18 ಸ.ನಿ.ತ 0.11 ಛಿಕೆ 
1'*.ಉುದ್ರೀತತ್ಟ ಜನ್‌ ವೀರಭದ್ರ ಸ ಸ 16.88 17 19 ಘು ಓಣಿ 
ಜಮೀನು 
3) ಹೆಚ್‌.ಕೆ. ಚಂದ್ರಶೇಖರಪ್ಪ ಸ್ವಂತ 19/ಪಿ1 ಸ.ನಿ.ತ 0.18 ok 
ಹೆಚ್‌.ಕೆ. ಓಂಕಾರಪ ಹೆಚ್‌.ಕೆ. ಯೋಗೇಂದ್ರಪ 6.23 18 20 ಓಣಿ 
ಲು ವ್‌ ಜಮೀನು 
ಬಿನ್‌ ಶಾಂತ ವೀರಪ್ಪ 
4) ಮಂಜಪ್ಪ ತಾಯಿ ಪುಟ್ಟಮ್ಮ ಹೆಚ್‌. ಮಂಜಪ್ಪ 20 ಸ.ನಿ.ತ 0.16 
ಬಸವರಾಜಪ್ಪ ಬಿನ್‌ ಕೆ೦ಚಪ್ಪ ಕೆ.ಎಮ್‌. ಹೆಚ್‌.ಬಸವರಾಜಪ್ಪ 669 19 ಓಣಿ ಉಳಿಕೆ ಓಣಿ 
ಬಸವರಾಜಪ್ಪ ಬಿನ್‌ ಸಣ್ಣ ಕೆಂಚಪ್ಪ ಕೆ.ಎಮ್‌. ' ಜಮೀನು ಜಮೀನು ಜಮೀನು 
5) ಕೃಪ್ಪಶೆಟಿ ಬಿನ್‌ ಶಿವಶೆಟಿ ರಂಗನಾಥ, ಸ್ಪಂತ 25/1 ಸ.ನಿ.ತ 0.03 ಕೆ 
ಸ ಜು ಸ್ವಂ ಬ 736 25/2 44 ಸ 44 
ಮಂಜುನಾಥ ಮೈ:ಗಾ: ಜಮೀನು 
ಜಾ ಬಿನ್‌ ಸೀನಾಜಟ್ಟಿ ರಾಘವೇಂದ್ರ ಸ್ವಂತ 25/2 ಸ.ನಿ.ತ 0.10 736 26 25/ ಉಳಿಕೆ 44 
ಜೆಟ್ಟಿ ಪದ್ಮನಾಭ ಮೈ:ಗಾ: ರಾಮಜಟ್ಟಿ ಜಮೀನು 
7 ಬಿನ್‌ ಬೀರ ಸ್ಪಂತ 26 ಸ.ನಿ.ತ 0.09 ಳಿದ 
2 ಜಂಬಣ್ಣ ಜನ್‌ ಬೀರಣ್ಣ ನ ಸಿ 6.29 27/ 25/2 HY 44 
ಜಮೀನು 









































































































































೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೭, ೨೦೦೮ ಭಾಗ - ೬ 
ಭೂ ಸ್ವಾಧೀನ ಚಕ್ಕುಬಂದಿ 
ಕ್ತ ಅನುಭವದಾರರ ಜಮೀನಿನ 
ವ ಖಾತೆದಾರರ ಹೆಸರು k ಸ. ನಂ. | ತರಹೆ ಆಕಾರ 
ಸಂ. § ಹೆಸರು [ಸನ ವಿಸ್ತೀರ್ಣ ಎಕರೆ: ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
ಗುಂಟೆ 
8) ಸಾವಿತ್ರಮ್ಮ ಕೋಂ ಕುಮಾರ ಸ್ವಂತ 27/ ಸ.ನಿ.ತ 0.15 654 27/2 26 ಉಳಿದ 29/ 
ಕೆ.ಆರ್‌. ನಾಗರಾಜ ಕೆ.ಆರ್‌. ಶಿವರಾಜ ಜಮೀನು 44 
9) ಕೆ.ಎಂ. ಹಾಲಪ್ಪ ಬಿನ್‌ ಮಂಜಪ್ಪ ಸ್ವಂತ 27/2 ಸ.ನಿ.ತ 0.16 633 28/ 27/ ಉಳಿಕೆ ರೆಲೇ ರಸೆ 
ಜಮೀನು ಅಪ 60 
10) ಎ.ಸಿ.ಸಿದ್ಧಪ್ಪ ಬಿನ್‌ ಅರಳೀಮರದ ಸಿದ್ದ ಸ್ವಂತ 28/ ಸ.ನಿ.ತ 0.12 560 28/2 27/2 ಉಳಿದ 291. 2 
ಜಮೀನು 
11) ಮಂಜಪ್ಪ ಬಿನ್‌ ಚಿನ್ನೀಕಟ್ಟ ಸಿದ್ಧಪ್ಪ ಸ್ವಂತ 28/2 | ಸನಿತ 0.07 7.15 30 28/1 ಓಣಿ 29 
ದ್‌ ಇ ಡ್‌ ತ್‌ 
12) ಡಿ.ದುಗ್ರಪ್ಪ ಕೈಬಿಟ್ಟು ರಮೇಶ ಬಿನ್‌ ನೇಮಪ್ಪಾ ಸ್ವಂತ 29/2 .ನಿ.ತ 0.02 623 29/2ರ 29/ 28/. 2 a 
ಉಳಿಕೆ 
13) ಸತ್ತನಾರಾಯಣ ಬಿನ್‌ ಯಲ್ಲಪ ವೆ. ಸ್ಪಂತ 30 ಸ.ನಿ.ತ 0.03 ಉಳಿದ 
ಶ್ರ ನುಎ "9 ವ 1.93 28/2 ಓಣಿ 27 
ಮಂಜುನಾಥ ಬಿನ್‌ ಯಲ್ಲಪ್ಪ ಜಮೀನು 
14) ಕೆ.ಎಂ. ಹಾಲಪ ಬಿನ್‌ ಮಂಜಪ ಸ್ಪಂತ 35/1 ಸ.ನಿ.ತ 0.05 ಳಿದ 
ಗ ಸ 1೪154 112 | 352 | 32ರಸ್ತೆ | ಓಣಿ ಸ 
> ಜಮೀನು 
15) ದೇವೇಂದ್ರಪ್ಪ ಬಿನ್‌ ಗುತ್ಯಪ್ಪ ಸ್ವಂತ 43/2ಎ | ಸ.ನಿ 0.07 6.69 | 43೧ಬ | ರಸ್ತೆ4 44 43/1 
ದ್‌ ದ್‌ 9 pe) ಖಿ 
16) ಹೊನ್ನಪ್ಪ ರಾಜಣ್ಣ ಗುತ್ಯಪ್ಪ ಕುಂಸಿ | 43/2ಬಿ ನಿತ 0.13 6.69 42 43/2ಎ 93 43/ 
7) ಅಬ್ದುಲ್‌ ಜಲೀಲ್‌ ಸಾಬ್‌ ಜಿಯಾವುಲ್ಲಾ ಸ್ವಂತ 44 ಸ.ನಿ.ತ 1.12 135 29/ ಉಳಿಕೆ 25/, 2 ರೈಲ್ವೇ ರಸ್ತೆ 
ತ 42 ಜಮೀನು 26, 27/1 43 
ಒಟ್ಟು 5.10 
ಘೋಷ್ಟಾರೆ ಎ. ಗುಂ. 
ಚಿಕ್ಕಮರಸ 1.29 
ಸೋಮಶೆಟ್ಟಿಕೊಪ್ಪ 5.10 
ಬಾಳಕೊಪ್ಪ 4.31 
ಒಟ್ಟು 11.30 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 92 


ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ. 
(ಸ ೧೨ (ಸ 





